ಜುಲೈ 2018 


ಕಾವನ 


ವಿಶರ್ಗದೆಡೆಗೆ ಪಯಣ 


WCG 


Wildlife Conservation Group 


ರಾವರ 


ವಿಶರ್ಗದೆಡೆಗೆ ಪಯಣ 


ಮರುಖಪುಟ 
- ಅಗರyಾವು, 


ಈ © ಅರವಿಂದ ರಂಗನಾಥ್ 


ಜುಲೈ 2018 


WCG 


Wildlife Conservation Group 


ಲೇಖನಗಳು 


6 


ES 


* ನಮ್ಮನ್ನು ಬದುಕಲು ಬಿಡಿ 

- ಶಶಿಧರಸ್ವಾಮಿ ಆರ್ . ಹಿರೇಮಠ 
* ಕಗ್ಗತ್ತಲ ಕಾನನದಲ್ಲಿ ಕಾಡಾನೆಯಿಂದ – ಪ್ರಕಾಶ್ ಹೊನ್ನಕೋರೆ 

ತಪ್ಪಿಸಿಕೊಂಡ ಕತೆ 
* ಕಟ್ಟುಹಾವಿನ ಕಡಿತದ ನಂತರ - ಡಾ . ದೀಪಕ್ ಭದ್ರಶೆಟ್ಟಿ 

ಬದುಕುಳಿದ ಗ್ಯಾನೇಶ್ವರಿ 
* 99 ಮಿಲಿಯನ್ ವರ್ಷ ಹಳೆಯ - ಜೈಕುಮಾರ್ . ಆರ್ 

ಮರಿಹಾವು! 
* ಅನ್ನದಾತ - ಪ್ರಾಣದಾತ (ಕವನ) | 

- ಬಸವರಾಜ್ ಜಿ . ಆರ್ . 
* ಪ್ರಕೃತಿ ಬಿಂಬ 

- ಶಂಕರಪ್ಪ . ಕೆ . ಪಿ 

ವಿನ್ಯಾಸ 
ಅಶ್ವಥ .ಕೆ . ಎನ್ 


6 . 


ಮುಖಪುಟ ಛಾಯಾಚಿತ್ರ 
ಶಶಿಧರಸ್ವಾಮಿ ಆರ್. ಹಿರೇಮಠ 

ಪರಿಷ್ಕರಣೆ 
ಮುರಳಿ . ಎಸ್ 
ಅನನ್ಯರೂಪ 
ಕರಡು ತಿದ್ದುಪಡಿ 
ಡಾ .ದೀಪಕ್ ಭದ್ರಶೆಟ್ಟಿ , ಮೈಸೂರು | 


©ವಿಪಿನ್ಬಾಳಿಗ, 


ನಾವು ವಿಶ್ವದಾದ್ಯಂತ 2 ಸಾವಿರ ಜಾತಿಯ ಹಾವುಗಳಿದ್ದು ಇದರಲ್ಲಿ 282 ಪ್ರಭೇದದ ನಮ್ಮ ಬಾಂಧವರು 
ಭಾರತದಲ್ಲಿ ಕಂಡು ಬರುತ್ತಾರೆ. ಇವುಗಳಲ್ಲಿ 52 ಪ್ರಭೇದದವರ ಕಡಿತವು ಮಾರಣಾಂತಿಕವಾಗಿದೆ ಹಾಗೂ 
ಕರ್ನಾಟಕದಲ್ಲಿ ಸುಮಾರು 4 ಜಾತಿಯ ಹಾವುಗಳಲ್ಲಿ ಉಪಪ್ರಭೇದ ಸೇರಿ 10 ಪ್ರಭೇದದವರಲ್ಲಿ ವಿಷವಿದೆ. 
ಇವುಗಳಲ್ಲಿ 7 ಪ್ರಭೇದಗಳು ಬಲು ವಿಷಕಾರಿಗಳಾಗಿದ್ದು ಉಳಿದ ಮೂರು ಕನ್ನಡಿ ಹಾವಿನ ಉಪ ಪ್ರಭೇದದವರು 
ಮೃದು ವಿಷಕಾರಿಗಳು, ಈ 10 ಪ್ರಭೇದದ ವಿಷಯುಕ್ತ ಹಾವುಗಳಲ್ಲಿ ಕಟ್ಟುಹಾವು, ನಾಗರಹಾವು, ಕನ್ನಡಿಹಾವು, 
ಗರಗಸ ಉರಪೆ ಮಂಡಲ ಹಾವಿನ ಪ್ರಭೇದದವರು ನೀವಿರುವ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ 
ಆಸುಪಾಸಿನಲ್ಲಿ ಗೌಪ್ಯವಾಗಿ ಅಡಗಿ ವಾಸವಾಗಿದ್ದು ಆಗೊಮ್ಮೆ ಇಗೊಮ್ಮೆ ನಿಮ್ಮ ಕಣ್ಣಿಗೆ ಬೀಳುತ್ತಾರೆ. 


ನಾಲ್ಕು ಪ್ರಭೇದದ ಹಾವುಗಳಾದ ಕಾಳಿಂಗ ಸರ್ಪ, ಮಲೆ ಗುಳಿಮಂಡಲ, ಗೂನುಮೂಗಿನ ಗುಳಿಮಂಡಲ, 
ಬಿದಿರು ಗುಳಿಮಂಡಲ ಹಾವುಗಳು ಪಶ್ಚಿಮ ಘಟ್ಟದ ದಟ್ಟ ಅರಣ್ಯ ಇಲ್ಲವೇ ಅದರ ತಪ್ಪಲು ಪ್ರದೇಶಗಳಲ್ಲಿ 
ವಾಸಿಸುತ್ತಾರೆ. ಉಳಿದ ಒಂದು ಪ್ರಭೇದದ ಹಾವು ವಿಷಯುಕ್ತ ಸಮುದ್ರವಾಸಿ. 


ನಮ್ಮ ವಾಸ ಹೊಲ, ಗದ್ದೆ, ಕೆರೆ , ನೀರಿನ 
ಪ್ರದೇಶ, ಹುತ್ತ, ಕುರುಚಲು ಕಾಡು ಬೆಟ್ಟ ಪ್ರದೇಶ, 
ದಟ್ಟ ಅರಣ್ಯದ ಮರ, ತೊಪ್ಪಲು, ಬಂಡೆ ತಳ , 
ಮನೆಯ ಸೂರು, ಬಿಲ, ಗೋಡೆಯ ಬಿರುಕು. ನಾವು 
ಸರ್ವವ್ಯಾಪಿಗಳಾಗಿದ್ದರೂ ಉಷ್ಣ ಮತ್ತು 
ಸಮಶೀತೋಷ್ಣ ವಲಯಗಳಲ್ಲಿ ಮಾತ್ರ ಬದಕು 
ನಡೆಸಲು ಸಾಧ್ಯ . ಆರ್ಕಟಿಕ್, ನ್ಯೂಜಿಲ್ಯಾಂಡಿನಂತಹ 
ಅತೀ ಶೀತ ಪ್ರದೇಶಗಳಲ್ಲಿ ನಮ್ಮ ಸಂತತಿಯವರು 
ಬದುಕು ನಡೆಸಲು ಅಸಾಧ್ಯ , ಅಂದರೆ ಇಲ್ಲಿ 
ಹಾವುಗಳು ಇಲ್ಲವೇ ಇಲ್ಲ . ಈ ಬಗ್ಗೆ ನಮ್ಮನ್ನು 
ಕುರಿತು ಅಧ್ಯಯನ ಮಾಡಿದ ಉರಗ ತಜ್ಞರೇ ದೃಢ 
ಪಡಿಸಿದ್ದಾರೆ . 


ಹಾವುಗಳಲ್ಲಿ 100 ಎಂ . ಎಂ ಗಾತ್ರದ ಕುರುಡು 
ಹುಳು- ಹಾವಿನಿಂದ ಹಿಡಿದು 6 ಮೀಟರ್ ಉದ್ದದ 
ಹೆಬ್ಬಾವುಗಳಿದ್ದು, ಕುರುಡು ಹುಳು ಹಾವಿನ 
ಪ್ರಭೇದದಲ್ಲಿ ಗಂಡು ಹಾವುಗಳಿಲ್ಲ. ಹೆಣ್ಣು ಹಾವುಗಳು 
ಮಾತ್ರವೇ ಇದ್ದು, ಅವು “ ಸ್ವಫಲೀಕೃತ” ವಿಧಾನದಿಂದ 


ಕೊಳಕ ಮಂಡಲ 


6 ಕಾನನ - ಜುಲೈ, 2018 


ಮೊಟ್ಟೆಗಳನ್ನಿಟ್ಟು ಮರಿಮಾಡುತ್ತವೆ . ಕೆಲ ಪ್ರಭೇದದವರು ಮೊಟ್ಟೆ ಇಟ್ಟು ಮರಿ ಮಾಡಿದರೆ ಇನ್ನೂ ಕೆಲವರು ನೇರ 
ಮರಿಗಳಿಗೆ ಜನ್ಮ ನೀಡುತ್ತಾರೆ. ಇನ್ನೊಂದು ವಿಸ್ಮಯಕಾರಿ ಸಂಗತಿ ಎಂದರೆ ನಮ್ಮ ಕುಲದ ಕನ್ನಡಿ ಹೆಣ್ಣು ಹಾವು 
ಮೇ -ಜೂನ್ ತಿಂಗಳಲ್ಲಿ ಸುಮಾರು 30 - 65 ಮರಿಗಳನ್ನು ಹೆರುತ್ತದೆ, ಇತರ ಹಾವುಗಳಂತೆ ಮೊಟ್ಟೆಗಳನ್ನಿಡದೆ 
ಅವುಗಳನ್ನು ಅಂಡಾಶಯದಲ್ಲಿ ಉಳಿಸಿಕೊಳ್ಳುತ್ತದೆ ಹಾಗೂ ದಿನ ತುಂಬಿದ ನಂತರ ನೇರ ಮರಿಗಳಿಗೆ 
ಜನ್ಮನೀಡುತ್ತದೆ. ಮತ್ತೆ ಹಾವುಗಳು ಒಂದು ಬಾರಿ ಮಿಲನಗೊಂಡರೆ ಬರುವ ಎರಡು ಮೂರು ವರ್ಷ ಗಂಡು ಹೆಣ್ಣಿನ 
ಮಿಲನವಾಗದಿದ್ದರೂ , ಹೆಣ್ಣುಹಾವು ಕಳೆದ ಮಿಲನದ ವೀರ್ಯಾಣುಗಳ ಸಹಾಯದಿಂದ ಗರ್ಭ ಧರಿಸುತ್ತದೆ. 


ಹಾವಾಡಿಗನ ಪುಂಗಿಯ ನಾದಕ್ಕೆ ನಾವು ( ಹಾವು) ಸುಂದರವಾದ ಹೆಡೆಯೆತ್ತಿ ತಲೆ ತೂಗಿಸುವುದನ್ನು ನೀವು 
ಕಂಡಿರಬಹುದು ಅದು ಪುಂಗಿಯಿಂದ ಹೊರಹೊಮ್ಮುವ ನಾದಕ್ಕೆ ಮನಸೋತು ಆಲಿಸುತ್ತಾ ತಲೆ ತೂಗುತ್ತೇವೆ 
ಎಂದು ಭಾವಿಸಿರುವಿರಿ , ಆದರೆ ಸತ್ಯ ಅದಲ್ಲ . ನಾವು ಪುಂಗಿಯ ತುದಿಯನ್ನೇ ದೃಷ್ಟಿಸಿ ನೋಡುತ್ತಾ ಅದರ ಚಲನೆಗೆ 
ತಲೆಯನ್ನು ಅತ್ತಿಂದಿತ್ತ ಆಡಿಸುತ್ತೇವೆ ಹೊರತು ಪುಂಗಿಯ ನಾದಕ್ಕಲ್ಲ. ನಮಗೆ ಹೊರಕಿವಿ ಮತ್ತು ಕಿವಿತಮಟೆ ಇಲ್ಲ. 

ಹೆಚ್ಚಿನ ಬಾಂಧವರು ಭೂಮಿಯ ಮೇಲಾಗುವ 
ಸೂಕ್ಷ್ಮ ಕಂಪನದಿಂದ ಆಹಾರ ಮತ್ತು ಶತ್ರುವಿನ 
ಇರುವಿಕೆಯನ್ನು ಗ್ರಹಿಸುವ ಸೂಕ್ಷ್ಮತೆ 
ನಮ್ಮವರಲ್ಲಿದೆ. ನಿಮ್ಮ ಧ್ವನಿ ಹಾಗೂ ಸಂಗೀತ 
ಶಬ್ದಗಳು ನಮಗೆಕೇಳಿಸುವುದಿಲ್ಲ. 


ನಾವು ಮೂಗಿನಿಂದ ವಾಸನೆಯನ್ನು 
ಹಿಡಿದರೂ ನಮ್ಮ ಸೀಳು ನಾಲಿಗೆಯು ಮುಖ್ಯ 
ಇಂದ್ರಿಯ ಅಂಗವಾಗಿದೆ, ಬಾಯಿ 
ಮುಚ್ಚಿಕೊಂಡಂತ್ತಿದ್ದರು ಎರಡೂ ತುಟಿಗಳು 
ಸಣ್ಣದಾಗಿ ತೆರೆದಿದ್ದು ಇದರ ಮೂಲಕ ನಾಲಿಗೆ 
ಹೊರಹಾಕಿ ಸೂಕ್ಷ್ಮ ಸಂವೇದನಾ ತರಂಗಗಳನ್ನು 
ಗ್ರಹಿಸುತ್ತೇವೆ ಆದರೆ ನಮ್ಮ ಈ ನಾಲಿಗೆ 
ಸ್ವಾದಿಸುವ ಅಂಗವಲ್ಲ. ನಮ್ಮ ಕಣ್ಣುಗಳಿಗೆ ರೆಪ್ಪೆ 
ಇರುವುದಿಲ್ಲ ದುಂಡನೆಯ ಕಣ್ಣುಗಳ ಮೇಲೆ 
ತೆಳುವಾದ ಪಾರದರ್ಶಕ. ಹುರುಪೆಯಿದೆ ನಿಮಗೆ 
ವಿಷ, ವಿಷದ ಹಲ್ಲು, ಕಚ್ಚುವಿಕೆ ಹಾಗೂ 
ಸಂತಾನಾಭಿವೃದ್ಧಿ ಬಗ್ಗೆ ಇನ್ನೊಂದು ಸಲ 
ಹೇಳುವೆ. 


ನಾಗರಹಾವು 


7 ಕಾನನ - ಜುಲೈ, 2018 


ನಾವು ಇಲಿ, ಹೆಗ್ಗಣ, ಕಪ್ಪೆ , ಪಕ್ಷಿ ಮತ್ತು ಪಕ್ಷಿಗಳ ಮೊಟ್ಟೆ ಹಾಗು ಮರಿ, ಸಣ್ಣ ಕೀಟಗಳನ್ನು ಆಹಾರವಾಗಿ 
ಭಕ್ಷಿಸುತ್ತೇವೆ. ಕೆಲವು ಸಲ ಇತರ ಜಾತಿಯ ಹಾವುಗಳನ್ನು ಭಕ್ಷಿಸಿ " ಸ್ವಜಾತಿ ಭಕ್ಷಣೆ ಮಾಡುವುದೂ ಇದೆ. ನಿಮಗೆ 
ಇನ್ನೊಂದು ವಿಚಾರ ಗೊತ್ತೇ ? ಒಂದು ಜೋಡಿ ಇಲಿ ವರ್ಷಕ್ಕೆ ಸುಮಾರು 880 ಮರಿಗಳನ್ನು ಹಾಕಿ ರೈತರಿಗೆ 
ಉಪದ್ರವಿಯಾಗಿದೆ. ಹಾಗಾಗಿ ನಾವು ಇವುಗಳನ್ನು ಭಕ್ಷಿಸುತ್ತಾ ಜೈವಿಕ ನಿಯಂತ್ರಕಗಳಾಗಿದ್ದೇವೆ. 


ಪ್ರಕೃತಿಯ ಆಹಾರ ಸರಪಳಿಯ ಪ್ರಮುಖ ಕೊಂಡಿಯಾದ ನಮ್ಮನ್ನು ನೀವು ಚರ್ಮ, ಔಷಧಕ್ಕಾಗಿ 
ಕೊಲ್ಲುವುದಲ್ಲದೇ ಅನೇಕ ಮೂಢ ನಂಬಿಕೆಗಳಿಗೆ ಒಳಗಾಗಿ ಕೊಂದು ವಿನಾಶದ ಅಂಚಿಗೆ ತಳ್ಳುತ್ತಿದ್ದೀರಿ. ಅಂದ 
ಹಾಗೆ ಮೂಢ ನಂಬಿಕೆ ಅಂದಕೂಡಲೇ ನೆನಪಾಯಿತು ನೋಡಿ ನಮ್ಮ ಸಂಬಂಧಿಯಾದ “ ಮಣ್ಣಮುಕ್ಕ ಹಾವು 
( ಇರ್ತಲೆಹಾವು)” ಗಳ ಅಕ್ರಮ ಮಾರಟ, ಈ ಹಾವು ಮೂರುವರೆ ಕೆ. ಜಿ . ಮೇಲ್ಪಟ್ಟು ತೂಕವಿದ್ದರೆ ಅದು “ ಮಾಣಿಕ್ಯ " 
ವಿಸರ್ಜಿಸುತ್ತದೆ ಎಂತಲೂ , ಮನೆ ಕಟ್ಟುವ ಮುನ್ನ ಅಡಿಪಾಯ ಹಾಕುವಾಗ ಜೀವಂತವಾಗಿ ಇದನ್ನು ಹೂತು ಮನೆ 
ನಿರ್ಮಾಣ ಮಾಡಿದರೆ ಅಂತಹ ನಿವೇಶನಗಳಿಗೆ ಮಾಟ ಮಂತ್ರ ತಾಗುವುದಿಲ್ಲ ಎಂಬುದು ಎಂಥಾ ಮೌಡ್ಯ 
ನೋಡಿ! ಮುಗ್ಧ ಸಾಧು ಗುಣದ ಈ ನಮ್ಮ ಕುಲದ ಜೀವಿಯನ್ನು ಕೊಲ್ಲುವುದನ್ನು ನೋಡಿ ನಮಗೆಲ್ಲ 
ಖೇದವೆನಿಸುತ್ತಿದೆ. 


ಮರದ ಹಾವು 


n Roc 


ನಮ್ಮವರ ಕುರಿತು ಕಾನೂನು ಏನು ಹೇಳುತ್ತದೆ ಗೊತ್ತೇ ? ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 
1972 ರಂತೆ ನಮ್ಮೆಲ್ಲಾ ಪ್ರಭೇದದವರು ರಕ್ಷಿತ ಉರಗಗಳೆಂದು ಘೋಷಿಸಲಾಗಿದೆ. ವನ್ಯಜೀವಿ ಕಾನೂನು 
ಪರಿಧಿಯ ಶೆಡ್ಯೂಲ್ ಒಂದರಲ್ಲಿ ಭಾರತದ ಹೆಬ್ಬಾವು (Indian Rock Python ), ರೆಟಿಕ್ಯೂಲೇಟೆಡ್ ಹೆಬ್ಬಾವು 
( Reticulated Python ) ಹಾಗೂ ಮೊಟ್ಟೆ ಭಕ್ಷಕಹಾವು (Indian Egg Eater) ಗಳಿಗೆ ಪ್ರಥಮ ಸ್ಥಾನದ 
ಆದ್ಯತೆಗೊಳಪಟ್ಟು ವಿನಾಶದಂಚಿನಲ್ಲಿರುವ ಪ್ರಭೇದಗಳಾಗಿ ಗುರುತಿಸಲಾಗಿದೆ. 
8 ಕಾನನ - ಜುಲೈ 2018 | 


ಇನ್ನು ಶೆಡ್ಯೂಲ್ 2 ರಲ್ಲಿ ಭಾರತದ ಕೇರೆಹಾವು (Indian Rat Snake), ಆಲಿವ್ ನೀರುಹಾವು( Olive Keel 
Back), ನಾಗರಹಾವು ( Spectacled Cobra And Monocled Cobra), ಕಾಳಿಂಗ ಸರ್ಪ ( King Cobra ), 
ಕನ್ನಡಿಹಾವು ( Russell s Viper), ನೀರುಹಾವು ( Checkered Keel Back ), ನಾಯಿಮುಖದ ನೀರುಹಾವುಗಳನ್ನು 
(Dog Faced Water Snake) ಸೇರಿಸಿ ಇವುಗಳನ್ನು ಸಂರಕ್ಷಿಸಲು ಕಠಿಣ ಕಾನೂನು ಮಾಡಿ ನಮ್ಮವರನ್ನು ಹಿಡಿಯು 
ವುದು ಕೊಲ್ಲುವುದು, ರಫ್ತು ಮಾಡುವುದು ಮುಂತಾದ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿದ 
ತಪ್ಪಿತಸ್ಥರಿಗೆ 1 ರಿಂದ 6 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು 25 ಸಾವಿರ ರೂಪಾಯಿಗಳ ದಂಡ ವಿಧಿಸುವ 
ಕಾನೂನು ಇದ್ದರೂ ಸಹ ನಮ್ಮವರ ಸಂತತಿ ದಿನದಿಂದ ದಿನಕ್ಕೆ ನಿಮ್ಮ ಕ್ರೂರತನದಿಂದ ಕ್ಷೀಣಿಸುತ್ತಲೇ ಇದೆ. 
ಮೇಲೆ ಹೇಳಿದ ಯಾವ ಶಿಕ್ಷೆಯೂ ನಿಮಗೆ ಕಡಿಮೆಯೇ ಸರಿ ! ಹಾಗಾಗಿ ನಿಮ್ಮಂತೆಯೇ ಪ್ರಕೃತಿಯ 
ಭಾಗವಾಗಿರುವ ನಮ್ಮನ್ನು ಪರಿಗಣಿಸಿ ದಯವಿಟ್ಟು ಕಾನೂನನ್ನು ತಿದ್ದುಪಡಿ ಮಾಡಿ ಎಂದು ನಿಮ್ಮಲ್ಲಿ 
ವಿನಂತಿಸಿಕೊಳ್ಳುತ್ತೇವೆ. 


ನಮ್ಮ ಸಂತತಿಗಳು ಕ್ಷೀಣಿಸುತ್ತಿರುವುದನ್ನು ಗಮನಿಸಿದ ಕೆಲ ಉರಗ ಪ್ರೇಮಿಗಳು 1967 ರಲ್ಲಿ ಸ್ನೇಕ್ 
ಫಾರ್ಮ ರಚಿಸಿಕೊಂಡು ನಮ್ಮ ಉಳಿವಿಗಾಗಿ ಅಭಿಯಾನ ಪ್ರಾರಂಭಿಸಿದರಾದರೂ 1970 ಜುಲೈ 16 ರಂದು ಪ್ರಸಿದ್ದ 
ರಾಕ್ ಬ್ಯಾಂಡ್ ರಾಮೋನ್ ಒಂದು ಹಾಡಿನ ಮೂಲಕ ಉರಗವನ್ನು ಜನಪ್ರಿಯಗೊಳಿಸುತ್ತಾ “ ವಿಶ್ವ ಉರಗ ದಿನ" 
ವನ್ನು ಆರಂಭಗೊಳಿಸಿದರು. ಇದರ ಉದ್ದೇಶ ನಮ್ಮ ಉಳಿವಿಗಾಗಿ ಜಾಗೃತಿ ಮೂಡಿಸುವ ದಿನವಾಗಿದ್ದು ಅಂತಹ 
ಮಹತ್ವ ಪಡೆಯದೇ ಇರುವುದನ್ನು ತಿಳಿದು ಖೇದವೆನಿಸುತ್ತದೆ. 


ಮರದ ಹಾವು 


ಕೇರೆ ಹಾವು 


ಹಸಿರು ಬೆನ್ನೇಣು ಹಾವು 


9 ಕಾನನ - ಜುಲೈ, 2018 


ನಮ್ಮ ಸಂರಕ್ಷಣೆಗಾಗಿ ಒಂದು ದಿನವಿದೆ, ಈ ದಿನವಾದರೂ ನಮ್ಮ ರಕ್ಷಣೆಗೆ ಮುಂದೆ ಬನ್ನಿ , ನಿಮ್ಮ ಕಣ್ಣನ್ನು 
ತೆರಸಲೆಂದೆ ವಚನಕಾರರು “ಕಲ್ಲ ನಾಗರ ಕಂಡರೇ ಕೈ ಮುಗಿವರು, ದಿಟ ನಾಗರ ಕಂಡರೇ ಕಲ್ಲೆಸೆವರು ಎಂದು 
ಠೀಕಿಸುತ್ತ ನಿಮ್ಮನ್ನು ಎಚ್ಚರಿಸಿದರೂ ಸಹ ನೀವು ನಾಗರ ಪಂಚಮಿ ಹಬ್ಬ ಬಂತೆಂದರೆ ಹುತ್ತಕ್ಕೆ ಹಾಲೆರೆದು ಹುತ್ತ 
ಕರಗುವಂತೆ ಮಾಡಿ ನನ್ನ ವಾಸಕ್ಕೂ ಸಂಚಕಾರ ತರುತ್ತೀರಲ್ಲಾ ಇದು ಯಾವ ಸೀಮೆಯ ನ್ಯಾಯ ? ಈ ನಿಸರ್ಗದ 
ಸಮಸ್ತ ಜೀವಿಗಳು ಒಂದನ್ನೊಂದು ಅವಲಂಬಿಸಿ ಜೀವನ ಸಾಗಿಸುತ್ತಿರುವುದು ಪ್ರಕೃತಿಯ ವೈಶಿಷ್ಟಳಗಲ್ಲೊಂದು. 
ಆದರೆ ಜೀವರಾಶಿಗಳಲ್ಲಿ ಬುದ್ದಿಜೀವಿಯೆನಿಸಿಕೊಂಡ ಮಾನವರಾದ ನೀವು ಮಾತ್ರ ನಿಸರ್ಗದ ನಿಯಮಕ್ಕೆ 
ವಿರುದ್ಧವಾಗಿ ಇಂತ ಕಾರ್ಯಗಳನ್ನು ಮಾಡುತ್ತಿರುವುದು ನಿಜಕ್ಕೂ ದುರಂತಕ್ಕೆ ಅಹ್ವಾನವಿತ್ತಂತೆಯೇ ಸರಿ. ಇನ್ನೂ 
ಈ ದಿನದಿಂದಾದರೂ ನಮ್ಮ ಸಂರಕ್ಷಣೆಗೆ ಅಣಿಯಾಗಿ ಇಲ್ಲದಿದ್ದರೆ ಪರಿಸರದ ಆಹಾರ ಸರಪಳಿಯಲ್ಲಿ 
ಯಾವುದಾದರೊಂದು ಜೀವಿಗಳು ಅಧಿಕವಾಗಿ ಮನುಜಕುಲಕ್ಕೂ ಆಪತ್ತು ಬರುವುದು ಕಟ್ಟಿಟ್ಟ ಬುತ್ತಿ. ನಾವು 
ನಿಮ್ಮನ್ನು ಸುಖಾಸುಮ್ಮನೆ ಒಮ್ಮೆಲೆ ಕಚ್ಚಿ ಸಾಯಿಸಲು ಇಚ್ಚಿಸುವುದಿಲ್ಲವಾದರೂ ನೀವು ನಮ್ಮ ತಂಟೆಗೆ ಬಂದರೆ 
ನಿಮ್ಮನ್ನು ನಾವು ಬಿಡುವುದಿಲ್ಲ, ಎಚ್ಚರ ತಿಳಿಯಿರಿ!. 


ದಯಮಾಡಿ ಈ ಸ್ವಚ್ಛಂದ ಪರಿಸರದಲ್ಲಿ ವಿಹರಿಸಲು ನಮ್ಮನ್ನು ಬಿಡಿ , ಮುಂದೊಂದು ದಿನ ಈ ಭೂಮಿ 
ಮೇಲೆ ನಮ್ಮ ಸಂತಂತಿಯ ವಿನಾಶದಿಂದ ಪರಿಸರದ ಆಹಾರ ಸರಪಳಿಯಲ್ಲಿ ತೊಡಕು ಉಂಟಾಗಿ ಪರಿಸರದಲ್ಲಿ 
ಏರುಪೇರು ಸಂಭವಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ನಮ್ಮನ್ನೂ ಜೊತೆಗೆ ಪರಿಸರವನ್ನೂ 
ಸಂರಕ್ಷಿಸಿ . ಇದು ವಿಶ್ವ ಉರಗ ( ಸರ್ಪ) ದಿನದ ಮನವಿ. 


ನಾಗರಹಾವು 


ಚಿತ್ರ - ಲೇಖನ 
ಶಶಿಧರಸ್ವಾಮಿ ಆರ್. ಹಿರೇಮಠ 

ಕದರಮಂಡಲಗಿ 


10 ಕಾನನ - ಜುಲೈ 2018 


ನಮ್ಮ ಕಳ್ಳ ತಡೆ ಶಿಬಿರದಲ್ಲಿ ಒಟ್ಟು 
8 ಜನ ಸಿಬ್ಬಂದಿಗಳು, ಅದರಲ್ಲಿ ನಾವು 4 
ಜನ ಹೊಸದಾಗಿ ಸೇರ್ಪಡೆ 
ಗೊಂಡವರಾಗಿದ್ದೆವು. ( ನಾನು, ಸಂಜಯ್, 
ಲಕ್ಷ್ಮೀಕಾಂತ್, ಪುನೀತ್ ) ಆ ಕ್ಯಾಂಪಿನಲ್ಲಿ 
ಮುಖ್ಯವಾಗಿ ಚೆನ್ನಯ್ಯ ಎಂಬ ವ್ಯಕ್ತಿ ಇದ್ದ. 
ನೋಡಲು ಸ್ವಲ್ಪ ಗಿಡ್ಡ, ತುಂಬಾ 
ಸೊಗಸಾಗಿ ಶನಿ ಮಹಾತ್ಮಿಯನ್ನು 

ಹೇಳುತ್ತಿದ್ದ ಹಾಗೂ ಜಾನಪದ 
ಹಾಡುಗಳನ್ನು ಹಾಡುತ್ತಿದ್ದ. ಅವನ ಮನೆ ನಮ್ಮ ಕ್ಯಾಂಪಿನಿಂದ ಸ್ವಲ್ಪ ದೂರದಲ್ಲೇ ಇತ್ತು. ಇದಲ್ಲದೆ ಬಸಯ್ಯ ಎಂಬ 
ವ್ಯಕ್ತಿ ಸಮೀಪದ ನಗರದಿಂದ ವಾಚರ್ ಕೆಲಸಕ್ಕೆ ನೇಮಕವಾಗಿ ಬಂದಿದ್ದ. ಇವನಿಗೆ ಕಾಡಿನ ಅನುಭವ ಸ್ವಲ್ಪ 
ಕಡಿಮೆ ಇತ್ತು, ಇನ್ನೊಬ್ಬ ಕುಶಾಲ ಅಂತ ಇದ್ದ, ಯಾವಾಗಲೂ ಒಂದು ರೀತಿಯ ನಶೆಯಲ್ಲಿ ಇರುತ್ತಿದ್ದ. ಚೆನ್ನಯ್ಯ 
ಮತ್ತು ಕುಶಾಲ ಇಬ್ಬರೂ ತುಂಬಾ ಚೆನ್ನಾಗಿ ಅಡುಗೆ ಮಾಡುತ್ತಿದ್ದರು. ಅವರಿಬ್ಬರಿಗೂ ಮತ್ತು ಕಾಡಿನ ಬಗ್ಗೆ 
ಅಪಾರವಾದ ಅನುಭವ ಇತ್ತು. ಇವರಿಬ್ಬರ ಜೊತೆ ಯಾವಾಗಬೇಕಾದರೂ ಕಾಡು ಸುತ್ತಬಹುದಾಗಿತ್ತು, ಆದ್ದರಿಂದ 
ನಾನು ಯಾವಾಗಲೂ ಇವರ ಜೊತೆ ಸ್ವಲ್ಪ ಸಲಿಗೆಯಿಂದಲೇ ಇದ್ದೆ. ಇದೆ ಕ್ಯಾಂಪಿನಲ್ಲಿ ಗಾರ್ಡ್ ಆಗಿ ಮಂಜು 
ಅಂತ ನಮ್ಮ ಸೀನಿಯರ್ ಒಬ್ಬರು ಕೆಲಸ ಮಾಡುತ್ತಿದ್ದರು. ಇನ್ನು ನನ್ನ ಜೊತೆ ಸಂಜಯ್, ಲಕ್ಷ್ಮೀಕಾಂತ್, ಪುನೀತ್ 
ಇದ್ದರು. ಮುಂಜಾನೆ ಇಂದ ಸಂಜೆವರೆಗೂ ಕಾಡು ಸುತ್ತುವುದೇ ನಮ್ಮ ಕೆಲಸ, ಕಾಡಲ್ಲಿ ಇರುವ ಜೇನು, ಗೆಡ್ಡೆ 
ತಿಂದೇ ಎಷ್ಟೋ ಸಲ ಹೊಟ್ಟೆ ತುಂಬಿಸಿ ಕೊಂಡಿದ್ದೇವೆ. ಆಮೇಲೆ ವಾರದಲ್ಲಿ 3 ದಿನ ರಾತ್ರಿ ಡ್ಯೂಟಿ ಮಾಡಬೇಕಿತ್ತು. 
ನಾವೆಲ್ಲ ಸೇರಿ ಅನುಕೂಲಕ್ಕಾಗಿ ಎರಡು ಗುಂಪಾಗಿದ್ದೆವು ಒಂದುದಿನ ನನ್ನ ಡ್ಯೂಟಿ ಇದ್ದರೆ, ಇನ್ನೊಂದು ದಿನ 
ಬೇರೆಯವರದು. 

ಹೀಗೆ ರಾತ್ರಿ ಕೆಲಸ ಮಾಡುವುದರ ಉದ್ದೇಶ ರಾತ್ರಿ ಹೊತ್ತು ಆನೆಗಳು ಕಾಡಿನಿಂದ ಹೊಲಗಳಿಗೆ ಬಂದು 
ಫಸಲನ್ನು ಹಾಳು ಮಾಡುವುದನ್ನು ತಡೆಗಟ್ಟುವುದಾಗಿತ್ತು. ನಮ್ಮ ರಾತ್ರಿ ಕೆಲಸ ಆರಂಭ ಆಗೋದುಸುಮಾರು 8 
ಗಂಟೆ ಇಂದ ಬೆಳಗಿನ ಜಾವ 4 ಗಂಟೆವರೆಗೂ . ಈ ಸಮಯದಲ್ಲಿ ಯಾವುದೇ ಕಾಡಾನೆಗಳು ಹೊಲಗಳಿಗೆ 
ಬರುವುದನ್ನು ಎಷ್ಟೋ ರಾತ್ರಿ ತಡೆಗಟ್ಟುತ್ತಿದ್ದೆವು ಹೀಗೆ ಕಳ್ಳ ತಡೆ ಶಿಬಿರದಿಂದ ಕೆಲಸ ಮುಗಿಸಿಕೊಂಡು ಬರುವಾಗ 
ನಡೆದ ಘಟನೆಯೇ ಕಗ್ಗತ್ತಲೇ ಕಾಡಿನೊಳಗೆ ಕಾಡಾನೆಯಿಂದ ತಪ್ಪಿಸಿಕೊಂಡ ಕಥೆ. 


12 ಕಾನನ - ಜುಲೈ 2018 


ಹಗಲಿನಲ್ಲಿ ಕಾಡು ತುಂಬಾ ಚೆನ್ನಾಗಿ ಹಸಿರಿನಿಂದ ಕಂಗೊಳಿಸುತ್ತ ಕಾಡು ಪ್ರಾಣಿಗಳನ್ನು ತನ್ನ 
ಆಭರಣಗಳಂತೆ ತೊಟ್ಟು ಮದ್ಯೆ ಹುಡುಗಿ ಹಾಗೆ ಕಂಡ್ರೆ , ಅದೇ ರಾತ್ರಿ ಎತ್ತರದ ಮರಗಳು ಗಾಳಿಗೆ ಸೊಂಯ್ 
ಎಂದು ಶಬ್ದ ಮಾಡುತ್ತ ಗಿಡದ ಮೇಲಿರುವ ಹುಳುಗಳು ಕಿರ್ ಕಿರ್್ರ ಅಂತ ತಮ್ಮದೇ ನಾದ ಮಾಡುವುದನ್ನು ಕೇಳಿದ್ರೆ 
ಬೆಚ್ಚಿ ಬೀಳುವುದು ಒಂದೇ ಬಾಕಿ, ಇನ್ನು ಪಕ್ಷಿಗಳಂತೂ ಯಾರೋ ಸಾವನಪ್ಪಿದಾಗ ನುಡಿಸುವ ಶೋಕ 
ಗೀತೆಯಂತೆ ತಮ್ಮದೇ ಶಬ್ದವನ್ನು ಮಾಡುತ್ತಿರುತ್ತವೆ , ಅದೆಲ್ಲೋ ದೂರದಲ್ಲಿ ಕಾಡು ನಾಯಿಗಳು ಜಗಳವಾಡುತ್ತ 
ಕರ್ಣ ಕರ್ಕಷವಾಗಿ ಅರಚುತ್ತಿರುತ್ತವೆ. ಬಿದಿರುಗಳ ಮೆಳೆಗಳಿಂದ ದೊಪ್ಪನೆ ಹಾದು ಹೋಗುವ ಗಾಳಿ ಯಾವೋ 
ರಾಕ್ಷಸ ತನ್ನ ಮಡದಿಯನ್ನು ಓಲೈಸಲು ಮಾಡುವ ನೃತ್ಯದಂತೆ ಕೇಳುತ್ತೆ. ನಾನಿಲ್ಲಿ ನಿಮಗೆ ಕಾಡಿನ ಬಗ್ಗೆ 
ವಿವರಿಸಬಹುದೆ ಹೊರತು ಅದರ ಕರಾಳತೆಯ ಬಗ್ಗೆ ಹೇಳೋಕೆ ಆಗಲ್ಲ. ಅದನ್ನ ನೀವು ಅನುಭವಿಸಿದಾಗ 
ಮಾತ್ರವೇ ನಿಮಗೆ ತಿಳಿಯುವುದು. ಹೀಗೆ ಇದೆಲ್ಲವನ್ನು ಅವಲೋಕಿಸುತ್ತ ಮುಂದೆ ಸಾಗ್ತಾ ಇರಬೇಕಾದ್ರೆ ತುಂಬಾ 
ಕತ್ತಲು ಆವರಿಸಿತ್ತು. ಅಮಾವಾಸ್ಯೆ ಮುಗಿದು ಮೂರು ದಿನ ಆಗಿತ್ತು ಎಲ್ಲಿ ನೋಡಿದರೂ ಬರಿ ಕತ್ತಲು. ಮುಂದೆ 
ಚೆನ್ನಯ್ಯ ಮಾತ್ರ ಯಾವುದನ್ನು ಲೆಕ್ಕಿಸದೆ ಬ್ಯಾಟರಿಯ ಬೆಳಕಿನಲ್ಲಿ ಮುಂದೆ ಮುಂದೆ ಹೋಗ್ತಾ ಇದ್ದ. ನಾವು ಮಾತ್ರ 
ಅವನ ಬೆಂಬಲಿಗರಂತೆ ಹಿಂದೆ ನಡೀತಾ ಇದ್ವಿ . ಚೆನ್ನಯ್ಯ ಬಿಡೋ ಬ್ಯಾಟರಿಯ ಬೆಳಕಿಗೆ ಜಿಂಕೆಗಳ ಕಣ್ಣುಗಳು 
ಮೈಸೂರು ಅರಮನೆಗೆ ಮಾಡಿರುವ ವಿದ್ಯುತ್ ದೀಪದ ವ್ಯವಸ್ಥೆ ಹಾಗೆ ಕಾಡ್ತಾ ಇತ್ತು. ಹಾಗೆ ಸುಮಾರು ಒಂದು 2 
ಕಿಲೋ ಮೀಟರ್ ದಾಟಿರ್ಬಹುದು, ಕಾಡಿನ ಬದಿಯಿಂದ ಚಂಗನೆ ಒಂದು ಜಿಂಕೆ ನಮ್ಮಿಂದ ಮುಂದೆ ಹಾರಿ 
ಹೋಯಿತು, ಅಷ್ಟಕ್ಕೇ ನನ್ನ ಜೀವ ಬಾಯಿಗೆ ಬಂದಿತ್ತು. ಯಾಕಂದ್ರೆ ಆ ನಡು ರಾತ್ರಿ ಕಗ್ಗತ್ತಲ ಕಾಡಲ್ಲಿ ನಮ್ಮ 
ಸಹಾಯಕ್ಕೆ ಒಂದು ನರ ಪಿಳ್ಳೆಯೂ ಇರ್ಲಿಲ್ಲ. ನಾವೆಲ್ಲೋ ದಾರಿ ತಪ್ಪಿ ಯಮಲೋಕದ ದಾರಿಯಲ್ಲಿ ಇದ್ದೇವೆ 
ಅನ್ನೋ ಹಾಗೆ ಭಯ ಹುಟ್ಟಿಸುವ ಯೋಚನೆಗಳು ನಮ್ಮ ಮನಸ್ಸನ್ನ ಹಾದು ಹೋಗುತ್ತಿದ್ದವು. ಅಷ್ಟೊತ್ತಿಗಾಗಲೇ 
ನನ್ನ ಪುಣ್ಯಕ್ಕೆ ನಾವು ಕಾಡಾನೆಗಳು ಹಾದು ಹೋಗುವ ದಾರಿಯಲ್ಲಿ ಬೆಂಕಿ ಹಾಕಿ ಕಾಯುವ ಸ್ಥಳ ಸಮೀಪಿಸ್ತಾ 
ಇದ್ದೀವಿ ಎಂದು ಚೆನ್ನಯ್ಯ ಹೇಳಿದ. ಆಮೇಲೆಯೇ ನನಗೆ ಸ್ವಲ್ಪ ಧೈರ್ಯ ಬಂದಿದ್ದು. ಅಷ್ಟೊತ್ತಿಗಾಗಲೇ ಸಮಯ 
ನಡುರಾತ್ರಿ 12 ಗಂಟೆ. 


ಮುಂದುವರಿಯುವುದು... 


ಪ್ರಕಾಶ್ ಹೊನ್ನಕೋರೆ 
ಬಂಡೀಪುರ ರಾಷ್ಟ್ರೀಯ ಉದ್ಯಾಯನವನ 


14 ಕಾನನ - ಜುಲೈ 2018 


Vivek Sharma / indiansnakes o 


ಕಟ್ಟುಹಾವಿನ ಕಡಿತದ ನಂತರ 
ಬದುಕುಳಿದ ಗ್ಯಾರೇಶ್ವರಿ 

ಭಾನುವಾರು 6 ಜುಲೈ 2014ರ ರಾತ್ರಿ ಮೊಬೈಲ್ 

ಫೋನ್ ರಿಂಗಣಿಸಿ ನನ್ನನ್ನು ಎಬ್ಬಿಸಿತು. ಅತ್ತಕಡೆಯಿಂದ 
ಕಟ್ಟು ಹಾವು . 

ಡಾ . ಸಿಜ್ಜಿ ಮಾತನಾಡುತ್ತಿದ್ದರು, ಅವರು ಪಿಠೋರ 

( ಚತ್ತೀಸಗಢ) ವೈದ್ಯರಾಗಿದ್ದು ಸಂತಫ್ರಾನ್ಸಿಸ್ ಸನ್ಯಾಸಿನಿ. 
ಪಿಥ್ರದಲ್ಲಿ ಈ ಮಿಷನರಿಗಳು ಒಂದು ಶಾಲೆ ಹಾಗು ಆಸ್ಪತ್ರೆಯನ್ನು ನಡೆಸುತ್ತಾರೆ . 100 ಕಿಮಿ ದೂರದ 
ರಾಯಪುರದಲ್ಲಿ ಸರ್ಕಾರಿ ಅಸ್ಪತ್ರೆ ಇದೆ. ಮಿಷನರಿಗಳ ಈ ಆಸ್ಪತ್ರೆಯಲ್ಲಿ ಕೇವಲ ಮೂಲ ಸೌಕರ್ಯವಿದ್ದರೂ ಸುತ್ತ 
ಇರುವ ಹಳ್ಳಿಗರ ಅವಶ್ಯಕವಾದ ಹಾವು ಕಡಿತದ ಚಿಕಿತ್ಸೆಯಲ್ಲಿ ಎತ್ತಿದ ಕೈ ಎನ್ನಬಹುದು. ಆ ದಿನ ಬೆಳಿಗ್ಗೆ 11.30ರ 
ಸುಮಾರಿಗೆ ಗ್ಯಾನೇಶ್ವರಿ ಎಂಬ 25 ವರ್ಷದ ಮಹಿಳೆ ಕಟ್ಟುಹಾವಿನ ಕಡಿತಕ್ಕೊಳಗಾಗಿ ಆಸ್ಪತ್ರೆ ಸೇರಿದ್ದಳು. 4 
ಹಾಗು 2 ವರ್ಷದ ಎರಡು ಮಕ್ಕಳಿದ್ದ ವಿಧವೆ ಅಕೆ. ಮಿಷನರಿ ಆಸ್ಪತ್ರೆಯಿಂದ 12 ಕಿಮಿ ದೂರವಿರುವ ಪಟೆವಾ 
ಪೊಲೀಸ್ ಠಾಣೆ ವ್ಯಾಪ್ತಿಯ ಝಲಪ್ ಹಳ್ಳಿಯ ನಿವಾಸಿ. ಆಕೆಯ ತಂದೆ ಅವಳನ್ನು ಆಸ್ಪತ್ರೆಗೆ ತಂದು ಸೇರಿಸಿದ್ದ. 


ಗ್ಯಾನೇಶ್ವರಿಯ ದೇಹದ ಪ್ರಮುಖ ಲಕ್ಷಣಗಳು (ಉಸಿರಾಟ, ರಕ್ತ ಸಂಚಲನೆ) ವೇಗವಾಗಿ 
ಕಡಿಮೆಯಾಗುತ್ತಿದ್ದವು. ಹಾವಿನ ವಿಷ ಏರಿಕೆಯ ಎಲ್ಲ ಲಕ್ಷಣಗಳು ಇದ್ದು ಆಕೆಗೆ ಕೃತಕ ಉಸಿರಾಟದ ಅವಶ್ಯಕತೆ 
ಇತ್ತು. ಮಿಷನರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸಕ ಅಂಬು ಚೀಲ ( ಚಿತ್ರನೋಡಿ) ಮಾತ್ರ ಇದ್ದಿತು ಹಾಗು ತುರ್ತು 
ಸಮಯದಲ್ಲಿ ವೈದ್ಯರು, ವೈದ್ಯ ಸಹಾಯಕರು ಪಕ್ಕದಲ್ಲೇ ಇದ್ದು ಅವಶ್ಯಕತೆ ಇರುವಷ್ಟು ಸಮಯ ಅಂಬೂ 
ಚೀಲವನ್ನು ಒತ್ತುತ್ತ ಬಿಡುತ್ತ ಕೃತಕವಾಗಿ ಗಾಳಿಯನ್ನು ಎದೆಗೂಡಿಗೆ ತುಂಬಬೇಕಿತ್ತು. 


ರೋಗಿಗಾಗಿರುವ 

ತೊಂದರೆಯನ್ನು 
ಅರ್ಥಮಾಡಿಕೊಳ್ಳೋಣ 
: ಕಟ್ಟುಹಾವಿನ ವಿಷ ತುಂಬಾ ಶಕ್ತಿಶಾಲಿ 
ನ್ಯೂರೊಟಾಕ್ಸಿನ್ ಆಗಿದ್ದು, ದೇಹ ವಿಷದ ಏಟಿಗೆ ತತ್ತರಿಸಿ 
ಸೆಟೆದುಕೊಳ್ಳುತ್ತದೆ. ತೇಲುಗಣ್ಣು ಹಾಗು ಉಸಿರಾಟದ ವೈಫಲ್ಯ 
ವಿಷ ಏರುವಿಕೆಯ ಮೊದಲ ಲಕ್ಷಣ. 


a Indiansna 


ಗ್ಯಾನೇಶ್ವರಿ ಈ ಪರಿಸ್ಥಿತಿಯಲ್ಲಿದ್ದರೆ ದಾದಿಯರು ಅಂಬುಚೀಲ ಉಪಯೋಗಿಸಿ ಕೃತಕ ಉಸಿರಾಟ ನೀಡಿ 
ಆಕೆಯ ಜೀವವನ್ನು ಉಳಿಸಲು ಹೆಣಗುತ್ತಿದ್ದರು. ನಸುಕಾಗುತ್ತಲೇ ಟೀಂ ಇಂಡಿಯನ್ ಸ್ನೇಕ್ಸ್ ನ ನುರಿತ ತಜ್ಞ 
ಕೇರಳದ ಡಾ. ಪಿಳ್ಳೆ ಅವರನ್ನು ಡಾ . ಸಿಜಿ ಸಂಪರ್ಕಿಸಿದಾಗ, ಡಾ . ಪಿಳ್ಳೆ ಅವರು ಮುಕ್ತ ಮನಸ್ಸಿನಿಂದ ಅವರಿಗೆ 
ಮಾರ್ಗದರ್ಶನ ನೀಡಿದರು. 


15 ಕಾನನ - ಜುಲೈ 2018 


© Indiansnakes.org 


- ದಾದಿಯರು ಮತ್ತೆರಡು ಗಂಟೆ ಕೃತಕ ಉಸಿರಾಟ ( ಅಂಬೂ ಚೀಲದ ಬಾಯನ್ನು ರೋಗಿಯ ಬಾಯಿಗೆ ಒತ್ತಿ 
ಹೀಡಿದು, ಅದಕ್ಕಿರುವ ರಬ್ಬರ್ ಚೀಲವನ್ನು ನಿಮಿಷಕ್ಕೆ ಸರಾಸರಿ 16 ರಿಂದ 20 ಬಾರಿ ಒತ್ತುವುದು) ಹಾಗೂ ಹಾವಿನ 
ವಿಷದ ಪ್ರತ್ಯೇಷಧ ನೀಡಿದರು ( Anti Snake Venom ) ಆಕೆಯ ಸ್ಥಿತಿ ಸ್ತಬ್ಧವಾಯಿತು ( ಅಂದರೆ ಏನೂ ಪೂರಕ ಯಾ 
ಮಾರಕ ಬೆಳವಣಿಗೆಗಳಿಲ್ಲದ ಸ್ಥಿತಿ). ಡಾ . ಪಿಳ್ಳೆ ಅವರು ಮಹಾರಾಷ್ಟ್ರದ ಹಳ್ಳಿಗಳಲ್ಲಿ ಹಾವಿನ ಕಡಿತದರೋಗಿಗಳಿಗೆ 
ಚಿಕಿತ್ಸೆ ನೀಡುತ್ತಿದ್ದ ಮತ್ತೊಬ್ಬ ತಜ್ಞ ಡಾ .ಹಿಮ್ಮತ್ ಬಾವಸ್ಕರ್ ರನ್ನು ಸಂಪರ್ಕಿಸಿ ಡಾ. ಸಿಜ್ಜಿಯವರಿಗೆ ಮುಂದಿನ 
ಮಾರ್ಗದರ್ಶನ, ಸಲಹೆ, ಸೂಚನೆಗಳನ್ನು ಕೊಡಿಸಿದರು. ಡಾ . ಹಿಮ್ಮತ್ ಬಾವಸ್ಕರ್ ಅವರು ವಿಷದಿಂದ ಸೆಟೆದ 
ದೇಹ ಮತ್ತೆ ಸಹಜಸ್ಥಿತಿಗೆ ಮರಳಲು ಪೂರಕವಾದ ಔಷಧಗಳನ್ನು ತಿಳಿಸಿದರು. ಎಲ್ಲರ ಪ್ರಯತ್ನದಿಂದ ಗ್ಯಾನೇಶ್ವರಿ 
ನಿಧಾನವಾಗಿ ಸಹಜ ಸ್ಥಿತಿಯತ್ತ ಮರಳಲಾರಂಭಿಸಿದಳು ಹಾಗೂ ಮುಂದಿನ 24 ಗಂಟೆಯಲ್ಲಿ ಸ್ಥಿರವಾದಳು. 

ಅಕೆಯ ಆರೋಗ್ಯ ಸ್ಥಿತಿ ಕೈಜಾರಿ ಹೋಗಬಾರದೆಂದು ತೀವ್ರನಿಗಾವಹಿಸಿ ನೋಡಿಕೊಂಡೆವು. 15cc ಹಾವಿನ 
ವಿಷದ ಪ್ರತ್ಯೇಷಧ ಹಾಗು ಇತರೆ ಪೂರಕ ಔಷಧಿಗಳನ್ನು ನೀಡಿದೆವು. ಇದಿಷ್ಟು ಕತೆಯ ಅರ್ಧಭಾಗ, ಕತೆಯ 
ಇನ್ನರ್ಧ ಭಾಗಹಾವಿನದ್ದೆ. ಗ್ಯಾನೇಶ್ವರಿಯ ಕುಟುಂಬ ವರ್ಗದವರು ಹಾವನ್ನು ಹಿಡಿದು ತಂದಿದ್ದರು. ಟೀಂ 
ಇಂಡಿಯನ್ ಸ್ನೇಕ್ಸ್ ಅದನ್ನು ಸಾಧಾರಣ ಕ ಟ್ಟು ಹಾವೆಂದು ಗುರುತಿಸಿದರು. ಹಾವನ್ನು ತೂತುಗಳಿರುವ ಪ್ಲಾಸ್ಟಿಕ್ 
ಜಾಡಿಯಲ್ಲಿಟ್ಟಿದ್ದರು. ಹಾವನ್ನೇನು ಮಾಡುವಿರೆಂದು ಕೇಳಿದಾಗ ಡಾ . ಸಿಜಿಯವರು ಗ್ಯಾನೇಶ್ವರಿ 

ಆರೋಗ್ಯವಂತಳಾದೊಡನೆ ಅದನ್ನು ಕಾಡಿಗೆ ಬಿಡುವರು 
ಎಂದು ತಿಳಿಸಿದರು. ಟೀಂ ಇಂಡಿಯನ್ ಸ್ನೇಕ್ಸ್ ರವರು 
ಹಾವಿಗಾಗಬಹುದಾದ ಒತ್ತಡ ನಿವಾರಿಸಲು ಜಾಡಿಗೆ ಸ್ವಲ್ಪ 
ನೀರನ್ನು ಹಾಕಲು ಹೇಳಿದರು. ಮಾರನೆ ದಿನ ಅಂದರೆ 
ಜುಲೈ 8, 2014ರಂದು ಹಾವು ಹಾಗು ಗ್ಯಾನೇಶ್ವರಿ 
ಇಬ್ಬರೂ ಬಿಡುಗಡೆಯಾದರು. 


Indiansnakes .org 


ಮೂಲಲೇಖನ : ಪ್ರಿಯಾಂಕಾ ಕದಮ್ 
ಕನ್ನಡಕ್ಕೆ ಅನುವಾದ: ಡಾ . ದೀಪಕ್ ಭದ್ರಶೆಟ್ಟಿ 


16 ಕಾನನ - ಜುಲೈ, 2018 


ಇದೇ ಇಷ್ಟು ಸಣ್ಣ ಗಾತ್ರದ ಹಾವು ಸಂಚಿತ ಶಿಲೆಗಳಾಗುವ ಸ್ಥಳದಲ್ಲಿ ಸಿಲುಕಿಕೊಂಡಿದ್ದರೆ , ಅಲ್ಲಿನ ಒತ್ತಡ - 
ತಾಪಗಳಿಗೆ ದೇಹದ ಎಲ್ಲ ಭಾಗಗಳು ಛಿದ್ರವಾಗಿ ಖಂಡಿತವಾಗಿಯೂ ಗುರುತಿಸಲಾಗುತ್ತಿರಲಿಲ್ಲ ಎಂದೂ 

ಸೇರಿಸುತ್ತಾರೆ. ಆದರೆ ಅದರ ದುರಾದೃಷ್ಟವೋ ಅಥವಾ ನಮ್ಮ 
ಅದೃಷ್ಟವೋ , ಅದು ಮರದಲ್ಲಿ ಹೊರಹೊಮ್ಮುವ ಸಸ್ಯರಸ ಜೊತೆಗೆ 
ಸೇರಿ ತನ್ನ 3ಡಿ ದೇಹವನ್ನು ಹಾಗೆಯೇ ಉಳಿಸಿಕೊಂಡಿದೆ. 

ಈ ಪಳೆಯುಳಿಕೆಯು ಕೆಲವು ವಿಶೇಷತೆಗಳನ್ನು 
ಒಳಗೊಂಡಿದ್ದು ಈ ಬಗೆಯ ಹಾವುಗಳು ಕೋಟ್ಯಂತರ ವರ್ಷಗಳ 
ಹಿಂದೆ ಇಲ್ಲಿನ ಮರಗಳ ಕೊಂಬೆಗಳ ಮೇಲೆ ನೇತಾಡುತ್ತಿದ್ದವು 
ಎಂದು ನಿದರ್ಶಿಸುತ್ತವೆ. ಜೊತೆಗೆ ನಮ್ಮ ಸುತ್ತಲಿನ ನಿಸರ್ಗದ 
ಸೋಜಿಗಗಳು ನಾವು ಹುಡುಕಲೆಂದೇ ಏನೋ ಕಣ್ಣಾ 
ಮುಚ್ಚಾಲೆಯಾಡುತ್ತಿದೆ ಎಂಬ ಭಾವನೆ ಮನದಲ್ಲಿ ಸುಳಿದಾಡುತ್ತದೆ. 


ಜೈ ಕುಮಾರ್ . ಆರ್ 


WCG, ಬೆಂಗಳೂರು 


10mm. 


20 ಕಾನನ - ಜುಲೈ 2018 


ಅನ್ನದಾತ - ಪ್ರಾಣದಾತ 


ಅನ್ನದಾತನಿವನು ಪುಣ್ಯದಾತಾನು 
ಮಳೆ ಬಿಸಿಲೆಂಬದೆ ದುಡಿಯುವನು 
ಭೂ ತಾಯಿ ಒಡಲ ತುಂಬಿಸುವವನು 
ಚಿನ್ನದಂತಹ ಬೆಳೆ ಬೆಳೆಯುವವನು. 


ಮೋಜುನಾಜೂಕು ತಿಳಿಯದವನು 
ತನ್ನ ತನವನೆಂದೂ ಬಿಡದವನಿವನು 
ಇತರರ ಮುಂದೆ ತಲೆಬಾಗದವನು 
ದರ್ಪವ ತೋರನು ದುಡಿವವನೆಂದು 


ಎಲ್ಲರೂ ಕೂಗಿಹೇಳುತಿಹರಿಂದು 
ಈತನೇ ದೇಶದ ಬೆನ್ನೆಲುಬೆಂದು 
ಸಾಲದ ಸುಳಿಯಲಿ ನಿಲುಕಿರುವನೆಂದು 
ತನ್ನ ಪ್ರಾಣದ ತೆರುತಿಹನಿಂದು 


ಸಾಲದ ಶೂಲಕೆ ಅಂಜದಿರೆಂದು 
ಲಾಭ ನಷ್ಟವ ಎಣಿಸದವನೆಂದೂ 
ಜೊತೆಗಿರುವೆವು ನಾವೆಲ್ಲರಿಂದು 
ಕೆಟ್ಟಯೋಚನೆ ಮಾಡದಿರೆಂದೂ 


ಹೆಂಡತಿ ಮಕ್ಕಳ ತೊರೆಯದಿರೆಂದೂ 
ಅವರೂ ನಿನ್ನನೇ ನಂಬಿಹರಿಂದು 
ಸಾವಿನ ಕಡೆಗೆ ಮನ ಕೊಡದಿರೆಂದೂ 
ನಂಬಿದ ಜನರ ಕೈ ಬಿಡದಿರೆಂದೂ . 


ಬಸವರಾಜ್ ಜಿ . ಆರ್. 


ಗಂಧಿ ಪೊದೆಗಪ್ಪೆ 


© ವಿಪಿನ್ ಬಾಳಿಗ 


ಮೈಮೇಲೆಲ್ಲ ಒರಟು ಗ್ರಂಥಿಗಳಂತಿರುವ ಈ ಪೊದೆಗಪ್ಪೆ ಕರ್ನಾಟಕ ಮತ್ತು ಕೇರಳದ ಘಟ್ಟಪ್ರದೇಶಗಳಲ್ಲಿ ಮಾತ್ರ 
ಕಾಣಸಿಗುತ್ತದೆ . ಒಂದು ಇಂಚಷ್ಟೇ ಉದ್ದವಿರುವ ಈ ಕಪ್ಪೆ ನೆಲದಮೇಲಿಂದ ಹತ್ತು - ಹದಿನೈದು ಅಡಿ ಎತ್ತರದ 
ಮರಗಳ ಮೇಲೆ ಕಾಫಿತೋಟ ಮತ್ತು ಕಾಡು ಪ್ರದೇಶದಲ್ಲಿ ಕಾಣಸಿಗುತ್ತದೆ. ಕಾಡು ನಶಿಸಿ, ಕ್ಷೀಣಿಸುತ್ತಿರುವುದರಿಂದ 
ಇವುಗಳ ಸಂಖ್ಯೆ ಕ್ಷೀಣಿಸುತ್ತಿದೆ ಮತ್ತು ಅವನತಿಯ ಅಂಚಿನಲ್ಲಿರುವ ಜೀವಿಗಳ ಕೆಂಪು ಪಟ್ಟಿಗೆ ಸೇರಿದೆ. 


24 ಕಾನನ - ಜುಲೈ 2018 


